"ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


775 

ಶ್ರೀ ಬಸವರಾಜ್‌ ಪಾಟೀಲ್‌ ಇಟಗಿ (ಸೈಳೀಯ 
ಸಂಸ್ಥೆಗಳ ಕ್ಷೇತ) 

17.09..2021 

ಮಾನ್ಯ ಯೋಜನೆ, ಕಾರ್ಯಕ್ರಮ 
ಸಲಿಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


ಪ್ರಶ್ನೆ 


ಉತ್ತರ R 


2020-21ನೇ ಸಾಲಿನಲ್ಲಿ ಕಲ್ಯಾಣ ತರ್ನಾಜಕ 
ಪ್ರದೇಶಾಭಿವೃದ್ದಿ ಮಂಡಳಿಯಿಂದ 
ಶಾಸಕರಿಗೆ ಮಂಜೂರಾದ ಅನುದಾನವನ್ನು 
ಬಿಡುಗಡೆ ಮಾಡದೆ ' ತಡೆಹಿಡಿದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ' 


ಲ 


ಬಿಡುಗಡೆ ಮಾಡಿಲ್ಲ ಮತ್ತು ಕಲ್ಯಾಣ 
ಕರ್ನಾಟಿಕದ ಪ್ರದೇಶಾಭಿವೃದ್ದಿ ಮಂಡಳಿ 
ವ್ಯಾಪ್ತಿಗೆ ಒಳಪಟ್ಟ ಶಾಸಕರ ಅನುದಾನ 
ಕಡಿತಗೊಳಿಸಿದ್ದು, ಎಷ್ಟರ ಮಟ್ಟಿಗೆ 
ಸರಿಯಾಗಿದೆ; (ವಿವರ ನೀಡುವುದು) 


“ಅನ್ಸಯಿಸುವುದಿಲ್ಲ- 


ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ 
ಮಂಡಳಿಯಿಂದ 2020-21ನೇ ಸಾಲಿನ 
ಶಾಸಕರಿಗೆ ಮಂಜೂರಾದ 
ಅನುದಾನವೆಷ್ಟು? (ವಿವರ ಒದಗಿಸುವುದು) 


ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ] 
ಮಂಡಳಿಗೆ 2020-21ನೇ ಸಾಲಿನಲ್ಲಿ ರೂ.1131.86 
ಕೋಟಿಗಳ ಅನುದಾನ ವನಿಗದಿಪಡಿಸಲಾಗಿರುತ್ತದೆ. 
ಆದರೆ ಮಂಡಳಿಯಲ್ಲಿ ಡಾ. ನಂಜುಂಡಪ್ಪ 
ವರದಿಯನ್ವಯ ಸಿ.ಡಿ. ಸೂಚ್ಯಾಂಕ ಆಧಾರದ 
ಮೇಲೆ ಅನುದಾನವನ್ನು ಹಂಚಿಕೆ 
ಮಾಡಲಾಗುತ್ತಿದ್ದು, ಅವುಗಳಲ್ಲಿ ಮೈಕ್ರೋ 
ಅಡಿಯಲ್ಲಿ ತಾಲೂಕಾವಾರು ಹಾಗೂ ಮ್ಯಾಕ್ರೋ 
ಅಡಿಯಲ್ಲಿ. ಜಿಲ್ಲೆವಾರು ಅನುದಾನವನ್ನು 
ನಿಗದಿಪಡಿಸಲಾಗುತ್ತಿರುವುದರಿಂದ ವಿಧಾನಸಭಾ 
ಕ್ಷೇತ್ರವಾರು ಅನುದಾನ ಮಂಡಳಿಯಿಂದ 
ನಿಗದಿಪಡಿಸಿರುವುದಿಲ್ಲ. 


ಸ೦ಖ್ಯೆ: ಪಿಡಿಎಸ್‌ 88 ಹೆಚ್‌ ಕೆಡಿ 2021 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. 


